ಡಾ| ಬ. ನಂಜುಂಡಸ್ವಾವಿಂ* 


ಮುತ್ತಿನ ಮುಮ್ಮಡಿ ಏಳು ನಾಡು ಪ್ರಭುಗಳು, ಕೋರಾ ಇವರಲ್ಲಿರುವ 


“ಜಯರೇಲಿ? 


ಕೋರಾ, ಮಧುಗಿರಿ, ತರಿಯೂರು, ಚೇಳೊರಂ, 
ಬಿದರೆ (ಚೇಳೂರು ಹತ್ತಿರ) ಗುಬ್ಬಿಹೊಸಹಳ್ಳಿ ಹಾಗೂ 
ದೊಡ್ಡಎಣ್ಣಂಗೆರೆಗಳಲ್ಲಿ ಏಳು ಜನ ಅಣ್ಣ-ತಮ್ಮಾಂದಿರ 
ರಾಜ್ಯಾಡಳಿತ ಪ್ರದೇಶದಲ್ಲಿ ಇರುವುದು. ತುಮಕೂರು 
ಜಿಲ್ಲೆಯಲ್ಲಿನ ಪಾಳೆಯಗಾರರ ಬಗ್ಗೆ ಅಧ್ಯಯನವಾಗಿರು 
ವುದು ಬಹಳ ಅಲ್ಪ. ಇದ್ದು ದರಲ್ಲಿ ಬಿಜ್ಜವಾರದ 
ಅರಸರ ಬಗ್ಗೆ ಲೇಖನಗಳು ಬಂದಿವೆ. (ಎಂ.ಎಂ. ಕಲ್ಬುರ್ಗಿ 
ಬಿ. ಆರ್‌. ಹಿರೇಮಠರ “ಇಮ್ಮಡಿ ಚಿಕ್ಕ ಭೂಪಾಲ 
ಸಾಂಗತ್ಯ”).ಆ ಕಾಲದ ಜನಜೀವನದ ಬಗ್ಗೆ ಚರ್ಚೆ,ಅವರು 
ಆಶ್ರಯ ಕೊಟ್ಟು ಬೆಳೆಸಿದ ಕವಿಗಳು, ಅವರು ಬರೆದ 
ಕಾವ್ಯಗಳು, ಪ್ರಕಟವಾಗಿರುವ ಶಾಸನಗಳು ಇವುಗಳ ಬಗ್ಗೆ 
ಇದರಿಂದ ಒಂದು ಮಟ್ಟದಲ್ಲಿ ಅಧ್ಯಯನದ ಬಾಗಿಲು 
ತೆರೆದಿದೆ ಎಂದರೆ ತಪ್ಪಾಗಲಾರದು. ಇನ್ನು ಗುಬ್ಬಿಹೊಸ 
ಹಳ್ಳಿ ಅರಸರ ದಾಖಲೆಗಳು ಇದ್ದರೂ ಅದರ ಅಧ್ಯಯನ 
ಇನ್ನೂ ಆಗಬೇಕಾಗಿದೆ. ಆ ದಾಖಲೆಗಳಲ್ಲಿ ಮೈಸೂರು 
ಅರಸರದೆ ಬಹುಪಾಲು. ಅವರದೇ ಆದ ಒಂದೇ 
ವೊಂದು ತಾಮ್ರಶಾಸನ ಪ್ರಕಟವಾಗಿದೆ. ಇನ್ನೊಂದರಿ 
ಕಲ್ಲಿನ ಶಾಸನ ಅಧ್ಯಯನಕ್ಕೆ ಕಾಯುತ್ತಾ ಕುಳಿತಿದೆ.ದೊಡ್ಡ 
ಎಣ್ಣಂಗೆರೆ (ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿ)ಯಲ್ಲಿ ಇರುವ 
ಈ ಅರಸು ಮನೆತನದವರಲ್ಲಿ ಇದ್ದ ಅಮೂಲ್ಯ ದಾಖಲೆ 
ಗಳು, ಹಸ್ತಪ್ರತಿಗಳು, ತಾವ್ರಾಶಾಸನ ಹಿರಿಯರೊಬ್ಬರು 
ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ತೆಗೆದುಕೊಂಡು 


* ಪಂಡಿತ ತಾರಾನಾಥ ಔಷಧಾಲಯ. ತುಮಕೂರು 


ಹೋಗಿ ಅವರಲ್ಲಿ ಈಗ ಕಟ್ಟೆಮನೆ ಕಾಗದ ಪತ್ರಗಳು, 
“ಶರಣಲೀಲಾಮೃತ' ಎಂಬ ಒಂದು ಕಟ್ಟು ಬಿಟ್ಟರೆ ಇನ್ನು 
ಏನೂ ಇಲ್ಲ. ಬಿದರೆಯಲ್ಲಿ ಇದ್ದ ವಂಶಸ್ಥರು ಇನ್ನೂ 
ಪತ್ತೆ ಆಗಿಲ್ಲ. ಚೇಳೂರಿನಲ್ಲಿ ಇದ್ದ ರಾಜರ ಮನೆತನ 
ದವರು ಶಿವಮೊಗ್ಗ, ಶಿಕಾರಿಪುರದ ಗ್ರಾಮದಲ್ಲಿ ಇದ್ದಾರೆ 
ಎಂದು ಕೇಳಿದ್ದೇನೆ. ಅವರನ್ನು ಭೇಟಿಯಾಗಲು ಆಗಿಲ್ಲ. 
ಮಿಡಿಗೇಶಿಯ ಪಕ್ಕದಲ್ಲಿ ಇರುವ ತರಿಯೂರುನಲ್ಲಿ 
ವಂಶಸ್ಥರನ್ನು ಸರಿಯಕಾಗಿ ಗುರುತಿಸಲು ಆಗುತ್ತಾ ಇಲ್ಲ. 
ಅವರು ಕೋರಾ ಪಕ್ಕದ ತರಿಯೂರಿನಲ್ಲಿ ಇದ್ದಾರೆ 
ಎಂದರೂ ಅದಕ್ಕೆ ಸರಿಯಾದ ದಾಖಲೆ ಇನ್ನೂ ದೊರೆತಿಲ್ಲ; 

ರಾದ ಅರಸು ಮನೆತನದವರು ಕೋರಾದಲ್ಲಿ ಇದ್ದಾರೆ. 
ಈ ದಿನ ಸುವಕಾರು ಮೂವತ್ತು ಮನೆಯಗಾಗಿವೆ. 
ಅವರಲ್ಲಿ ಎಲ್ಲರೂ ವ್ಯವಸಾಯದಲ್ಲಿ ಉತ್ಸಾಹಿಗಳು. 
ದಾಖಲೆಗಳು, ಹಸ್ತಪ್ರತಿಗಳು ಎಲ್ಲವೂ ಹೊರಟು 
ಹೋಗಿವೆ. ಹಿಂದೆ ಒಂದು ಅಜ್ಜಿ ಇದ್ದು, ಅದು 
ಯಕಾವಾಗಲೂ ಘೋಷ ಹಾಕಿಕೊಂಡು ಇರುತ್ತಾ ಇತ್ತು. 
ಆ ಅಜ್ಜಿಗೆ ಪಟ್ಟ ಆಗಿತ್ತು,ಅನ್ನುವ ಒಂದು ಸಣ್ಣ ವರಾಹಿತಿ 
ಲಭ್ಯವಾಗುತ್ತಾ ಇದೆಯೇ ವಿನಾ ಇನ್ನು ಯಾವ ವರಾಹಿತಿ 
ಈಗ ಲಭ್ಯವಿಲ್ಲ. ಆದರೆ ಅವರಲ್ಲೇ ಶಾನುಭೋಗರಾಗಿದ್ದ 
ಮನೆಯವರು ಒಂದು ಅಪರೂಪದ ಕಾಗದ ಸುರುಳಿ 
ಕಾದಿಟ್ಟಿದ್ದಾರೆ. ಅದು ಸುವರಾರು ೮ ಅಡಿ ಉದ್ದ ಇದೆ. 
ಅದರಲ್ಲಿ ಕೋರಾ ಮನೆತನದ ಉಲ್ಲೇಖ ಆದಿಯಲ್ಲಿ, 


೨೪೩ 


ಕೊನೆಯಲ್ಲಿ ಮಾತ್ರ ಇದೆ. ಅದು ಬಿಟ್ಟರೆ ಕಟ್ಟೆಮನೆ 
ಕಾಗದ ಪತ್ರಗಳು ಸಹ ನೋಡಲು ಲಭ್ಯವಿಲ್ಲ. ಕತ್ತಿ 
ಗುರಾಣಿಗಳಂ ದಳವಾಯಿ ಮನೆಯವರಲ್ಲಿ ಕೆಲವು ಹಸ್ತ 
ಪ್ರತಿಗಳು ಊರಿನಲ್ಲಿ ಇರುವ ದೇವಾಲಯಗಳು ಅವರ 
ಆಚರಣೆ ಇಷ್ಟೆ ಉಳಿದುಕೊಂಡಿರುವುದು. ಊರಿನಲ್ಲಿ 


ರವ ದೇವಾಲಯ, ವಿಷ್ಣು ದೇವಾಲಯ (ಮೂಲ 
ಲ po) ಕ 


ವಿಗ್ರಹ ಇಲ್ಲ), ರಂಗನಾಥ ಉತ್ಸವಮೂರ್ತಿ ದೇವಸ್ಥಾನ, 
ಲಕ್ಷ್ಮೀ ದೇವಸ್ಥಾನ, ಕೋರಾ ಮಲ್ಲಕಾರ್ಜುನ ದೇವಸ್ಥಾನ, 


ತೆ 
ಬೃಹತ್‌ ಕಂಬದ ನರಸಿಂಹ ದೇವಾಲಯ. ಗ್ರಾಮ 


ದೇವತೆ, ಆಂಜನೇಯ ದೇವಾಲಯ ಇದೆ. ಹಲವು 
ವೀರಗಲ್ಲುಗಳು, ಮಾಸ್ತಿಕಲುಗಳು,  ಊರಬಾಗಿಲು. 
ಕೆರೆಯ ಕೋಡಿಬಾಯಿಯಲ್ಲಿ ಇರುವ ಸುಂದರವಾದ 
ಕಾರಂಜಿ ಇಷ್ಟೇ ಉಳಿದಿರುವುದು. 


ಈ ಹಸ್ತಪ್ರತಿ ಆರು ಇಂಚು ಅಗಲ, ಸುಮಾರು 
೮ ರಿಂದ ೯ ಅಡಿ ಉದ್ದ ಇದೆ. ರಾಗಿ ಮಸಿಯಲ್ಲಿ ಒರಟು 
ಕಾಗದದ ಮೇಲೆ ಬರೆದಿರುವ ಈ ದಾಖಲೆಯನ್ನು 
ವಂಶಸ್ಥರು “ರಾಯರೇಖೆ” ಎಂದು ಕರೆಯುತ್ತಾರೆ. 
ಕಡೆಯಲ್ಲಿ ಅಸಲು ಪತ್ರಿಕೆ ಶಿಥಿಲವಾದ ಪ್ರಯುಕ್ತ ನೂತನ 
ವಾಗಿ ನಿರ್ಮಿಸಿರುತ್ತದೆ. “ಭಾವನಾಮ ಸಂವತ್ಸರದ 
ಪುಷ್ಯ ಶ್ರೀಮನ್ಮಹಾ ಏಳು ನಾಡು ಪ್ರಭು ಕೋರಾದ 
ಚಿಕ್ಕವೀರಪ್ಪನ ರುಜುವು ದೊಡ್ಡವೀರಪ್ಪಾಜಿ ಅರಸು 
ಬರೆದ ಬರಹ ಶುಭಮಸ್ತು.” ಕಡೆಯಲ್ಲಿ “ಸೊನ್ನಲಾ 
ಪುರದ ಗುರುಶಿದ್ಧರಾಮೇಶ್ವರಸ್ವಾಮಿ ಪ್ರಸನ್ನ” ಎಂದಿದೆ. 
ಶ್ರೀಮನ್‌ ಮಹಾಏಳುನಾಡುಪ್ರಭುಗಳು ಕೋರಾದ 
ನಂಯಮ್ಮಡಿಯವರ ವಂಶಾವಳಿಗಳು ಎಂದು ಪ್ರಾರಂಭ 
ವಾಗಿದೆ, ಮಂದುವರೆದಿಲ್ಲ. 


ಶಿಥಿಲವಾದ ಹಸ್ತಪ್ರತಿಯನ್ನು ಹೋದ ಶತವರಾನದ 
ಕಡೆಯ ಭಾಗದಲ್ಲಿ ಅಂದರೆ ಕ್ರಿ.ಶ. ೧೮೮೦ರ ಸುಮಾರಿನಲ್ಲಿ 
ಮತ್ತೆ ಹೊಸದಾಗಿ ಬರೆದಿದ್ದಾರೆ. ಈ ಹಸ್ತಪ್ಪತಿ 
ಬಹಳ ಉದ್ದ ಇರುವುದರಿಂದ ಅನೇಕ ಸಾರಿ ಬಿಚ್ಚಿ ಸುತ್ತಿ 
ವಕಾಡಿರುವುದರಿಂದ ಕಡೆಯ ೧೨ ಅಂಗುಲ ಸಂಪೂರ್ಣ 
ಶಿಥಿಲವಾಗಿ ಹೋಗಿದೆ. ಕಾಗದವೆಲ್ಲಾ ತ 
ಈ ಹಸ್ತಪ್ರತಿಯ ಬಗ್ಗೆ ಆಸಕ್ತಿ ತಳೆದು “ಮೃತುಂಜಯಾ 
ಪ್ಟಾಜಿ ಅರಸು' (ಪೋಸ್ಟ್‌ ಮಾಸ್ಟರ್‌) ಇವರ ತಂದೆ 
ತಾವು ಒಂದು ನಕಲು ಮಾಡಿಕೊಂಡು ಇಟ್ಟುಕೊಂಡಿದ್ದರು. 


೨೪೪ 


೧೯೫೦ರ ಸುಮಾರಿನಲ್ಲಿ ಈ ಹಸ್ತಪ್ರತಿ ನಕಲಾಗಿದೆ. 
ಅವರು ನಕಲು ಮಾಡಿಕೊಳ ೈದೆ ಇದ್ದರೆ ಕೋರಾ ಅರಸು 
ಮನೆತನದ ಉಲ್ಲೇಖದ ಒಂದು ಗಟ್ಟಿಯಾದ ದಾಖಲೆ 


ಇಲ್ಲವಾಗಿ ಹೋಗುತ್ತಾ ಇತ್ತು. 


ಕೋರಾ ಅರಸು ಮನೆತನದವರು ಬಹಳ ಬೇಗ 
ಬಿಜ್ಜವಾರದ ಅರಸು ಮನೆತನದ ಜೊತೆ ಹೊಂದಿಕೊಂಡಿರ 
ಬೇಕು. ಅಣ್ಣತಮ್ಮಂದಿರು ಒಟ್ಟಿಗೆ ರಾಜ್ಯವಾಳುತ್ತಾ 
ಇದ್ದದ್ದು ನಾವು ಅನೇಕ ಕಡೆ ನೋಡಿದ್ದೇವೆ. (ಈ 
ಹಸ್ತಪ್ರತಿ ವಿಶೇಷವಾಗಿ ಕೋರಾದಲ್ಲಿ ಇದ್ದು ಹಸ್ತಪ್ರತಿ 


ಮಾಹಿತಿ ಇರುವುದನ್ನು ನಾನೂ ಶ್ರೀ ಶಿವತಾರಕ 
ಶಂಭೋನಹಳ್ಳಿಯಲ್ಲಿ ಇರುವ ಮಧುಗಿರಿ ಅರಸರ 
ದಾಖಲೆಗಳನ್ನು ಸುದೀರ್ಥವಾಗಿ ನೋಡಿದ್ದೇವೆ. ಕೋರಾ 
ಮನೆತನದ ಬಗ್ಗೆ ಬೇರೆ ಇನ್ನೂ ಯಾವ ಮಾಹಿತಿ ಲಭ್ಯ 


“ಶುಭಮಸ್ತು “ಸೊನ್ನಲಾಪುರದೆ ಸಿದ್ಧರಾಮೇಶೆ ರ 
ಸ್ವಾಮಿ ಶ್ರೀ ಮರ್ನ್‌ ಮಹಾಏಳ್ನಾಡು ಪ್ರಭುಗಳು 
ಕೋರಾದ ಮುಮ್ಮಡಿಯವರ ವಂಶಾವಳಿಗಳು ಸೊನ್ನಲಾ 
ಪುರದ ಸಿದ್ಧೆರಾಮೇಶ್ವ ರಸಾ ವೀಯವರು ಕಲ್ಮಾಣ 
ಪಟ್ಟಣದ ಶಿರೋಮಣಿಗಳಾದಂಥ (ಚನ್ನ) ಬಸವಣ್ಣ 
ನವರು ಉಳಿವಿ ಮನೆಗೆ ದಯಮಾಡಿಸುತ್ತಾ ಇದ್ದಾರೆ 
ಯೆಂಬ ವರ್ತವಕಾನವನ್ನು ಕೇಳಿ ತಾವು ದಯೆನರಾಡಿಸು 

ನಲ್ಲಿ ತವ್ಮ್ಮ ಸನ್ನಿಧಾನದಲ್ಲಿ ಇದ್ದಂಥ 

ೀರೇಗೌಡರು ಮುಂತಾದೆ ಏಳು ಮಂದಿ ಅಣ್ಣ- 

ತಮ್ಮಂದಿರಿಗೆ ಅಪ್ಪಣೆ ಕೊಟ್ಟ ವಿವರ' ಎಂದು ಪ್ರಾರಂಭ 

ವಾಗುವ ಈ ಹಸ್ತಪ್ರತಿ ಒಟ್ಟು ೨೩ ಪ್ರಟದಷ್ಟು ಸಾಮಗ್ರಿ 

ಇರುವುದರಿಂದ ಇದರಲ್ಲಿ ಬರುವ ಮುಖ್ಯವಾದ ವಿಷಯಂ 
ಗಳನ್ನು ಮಾತ್ರ ದಾಖಲಿಸುತ್ತಾ ಹೋಗುಶ್ತೇನೆ. 


೧. ಉಳವಿ ಮನೆಗೆ ಬಸವಣ್ಣ ದಯವರಾಡಿಸಿದರು 
ಎಂದು ಇದೆ. ಇದು ಚನ್ನಬಸವಣ್ಣ ಎಂದಿರಬೇಕು. 


೨. ನಾಗರಮರಿಯೆಂಬ ಆಯುಧವನ್ನೇ ತೋಶಿ 
ಖಾನೆಯಲ್ಲಿ ಏಳುಬಂಡಿ ದ್ರವ್ಯವನ್ನೇ ತೆಗೆದುಕೊಂಡು 
ದಕ್ಷಿಣ ದೇಶದಲ್ಲಿ ವಿಜಯನಗರವೆಂಬ ಪಟ್ಟಣದಲ್ಲಿ 


ಇತಿಹಾಸ ದರ್ಶನ 


ಜು 


ಶ್ರಿವುನ್‌ ನರಪತಿಗಳಾದಂಥ ತಿರುಮಲರಾಯರು ರಾಜ್ಯ 
ಪರಿಪಾಲನೆ ಮಾಡುತ್ತಾ ಇದ್ದರ ರು. ಅವರ ಹತ್ತಿರ ಈ 
ಅಣ್ಣ ತಮ್ಮಂದಿರಂ ಉ ಇಳಿದುಕೊಂಡರು. 


೩. ಡಿಳ್ಳಿ ಬಾದಶಹನ ಪೌಜು ಮುಲ್ಲಾಖಾನ 
ಎಂಬ ಸರದಾರ ವಿಜಯನಗರಕ್ಕೆ ಮುತ್ತಿಗೆ ಹಾಕಲು 
ಬರಲು, ತಿರುಮಲರಾಯರು ವೀರೇಗೌಡರು 
ಅವರ ಅಣ್ಣತಮ್ಮಂದಿರನ್ನು ಕರೆಸಿ ಅವರಿಗೆ ಪೌಜು 
ಕೊಟ್ಟು ಕಳುಹಿಸಲು ಅವರಕ್ಲಿ ಇದ್ದ 
ಆಯುಧದಿಂದ ಮುಲ್ಲಾಖ;ನನನ್ನು ಕೊಂದುಹಾಕಿ ಶತ್ರು 
ಗಳನ್ನು ಜಯಿಸಿ ಅವರಲ್ಲಿ ಇದ್ದಂಥ ಬಿರುದುಬಾವಲಿ 
ಗಳನ್ನು ಶ್ರೀಮನ್‌ ಮಹಾಸ್ಕಾವಿಂ ನರಪತಿಗಳಾದಂಥ 
ತಿರುಮಲರಾಯರಿಗೆ ಒಪ್ಪಿಸಿದರು. ಅವರಿಗೆ ಸಂಶೋಷ 


ಮೆತ್ತು 


ನಾಗರವಂರಿ 


ವಾಗಿ ಅಣ್ಣ ತಮ್ಮಂದಿರಿಗೆ. ನವರತ್ನಖಚಿತವಾದಂಥ 
ಆಭರಣಗಳು ಅನೇಕ ವಸ್ತ್ರಗಳು, ಬಿರುದುಗಳನ್ನು 
ಕೊಟ್ಟರು. 


ಮುಂದೆ ದಕ್ಷಿಣ ದೇಶದಲ್ಲಿ "ಪಟ್ಟಣ ಪಾಳ್ಯವನ್ನು' 


ಕಟ್ಟಿಸಿ ದೊರೆತನವನ್ನು ವರಾಡಿಕೊಂಡು ಇರಲಿ 
ಎಂಬುದಾಗಿ ನಮ್ಮ ಗುರುಗಳಾದಂಥ ಶ್ರೀ ಸಿದ್ದೆರಾಮೇ 
ಶ್ವರ ಸ್ಥಾ ಎ ಮೀಯವರು ಅಪ್ಪಣೆ ಕೊಟ್ಟು ಇದ್ದಾರೆಯೆಂಬು 
ಧಗ Ny ನಮನ್‌ ಮಹಾಸ್ವಾಮಿ ತಿರಾುಮಲರಾಯರಲ್ಲಿ 


ಎ 
ಶ್ರಿಯಾ pe pe) 


ಆರಿಕಿ ಮಾಡಿಕೊಂಡರು. ತಿರುಮುಲಾರಾಖಂರಂ ಇವರಿಗೆ 
ಪವ ೨, ದಕಿಣ ದೇಶದಲಿ ಪಾಳೆ ಕಟಿ ಸು 
ನಿರೂಪವನ್ನು ಕೊಟ್ಟು, ದಕ್ಷಿಣ ದೇಶದಲ್ಲಿ ಪಾಳ್ಯ ಕಟ್ಟಿಸು 
ವುದಕ್ಕೆ ತಮ್ಮ ಸನ್ನಿಧಾನದಲ್ಲಿ ಇದ್ದ “ರಾಮನಬೋವಿ', 
“ಶಾಂತಬೋವಿ” ಎಂಬುವವರನ್ನು ಕಳುಹಿಸಿಕೊಟ್ಟರು. 


೪, ಮಾರ್ಗಮಧ್ಯದಲ್ಲಿ ಮೊಹರ್‌ ಬಿದರೆಯಲ್ಲಿ 
ಸ್ವಲ್ಪ ದಿವಸ ಇರಲಾಗಿ ಆ ಪಟ್ಟಣದ ಶಾನುಭೋಗ 
ಮಲ್ಲರಸಯ್ಯ ಎಂಬುವರ ಹಿರಿಯವಮಗ. ಹರಿನರಸಯ್ಯ* 
ಚಿಕ್ಕಮಗ ತಿಮ್ಮನರಸಯ ; ಎಂಬುವರು ಇದ್ದ ರು. 
ಹರಿನರಸಯ್ಯನಿಗೂ ವೀರೆಗೌಡರಿಗೂ ವಿಶ್ವಾಸ ಬೆಳೆದುದ್ದ 
ರಿಂದ “ನನಗೂ ಒಂದು ಅನ್ನಸ್ಥಿತಿ ಮಾಡಿಕೊಡ 
ಬೇಕು ಎಂದು ಬೇಡಿಕೊಂಡದ್ದರಿಂದ” ಅವರನ್ನು ಜೊತೆ 
ಯಲ್ಲಿ ಕರೆದುಕೊಂಡು ಹೊರಟರು. 


೫. ವಿಜಯನಗರದ 
ಕೊಟ ಿಂತಹ ಬಿರುದುಗಳು, 


ಅರಸರು ಇವರಿಗೆ 
ನನರತ್ನಖಚಿತವಾದಂಥ 


ಇತಿಹಾಸ ದರ್ಶನ 


ಭೂಷಣಗಳು, ದಿವ್ಯತರವಾದ ವಸ್ತ್ರಗಳು, ರೆಂಬಿಣಿ(?) 
ಯೆಂಬ ಆಯುಧ, ಶ್ವೇತಛತ್ತಿ ಶ್ರಿ, ನಾಧಿ ಘಂಟಿ, ವ್ಯಾಘ್ರ 
ಚೆರ್ಮ, ಬೋಳಂಭೇರಿ ನವಬತ್ತು ನಗಾರಿ ಮುಂತಾದ 
ಬಿರುದುಗಳು. 


೭. ಹೆಂಜೇರು ಹೇಮಾವತಿ ಪಟ ಿಣದ ಬಳಿ 
ಹಾಕಿಕೊಂಡು ಇರಲಾಗಿ ನೊಣಬೇಶ್ವ ರ ದೇವರು 
ಪ್ನದಲ್ಲಿ ಅಪ್ಪ ಣೆ ಕೊಟ್ಟ ಅತತ: 


ಲ ಭೂಸ್ತಾಪ್ರವಾಗಿ ಇದ್ದೇವೆ, 
ಟ್ಟ ಎಕ ಎ 
2 ಹೇವಸಾ ನವನ ಸ 
ಸ ದೇವಸ್ಥಾನವನ್ನು ಕಟ್ಟಿಸು, 
ಕಾಡಿಸಿ ಪೂಜೆ ವರಾಡಿಸಿದಾದಳ್ಲಿ ನಿಮಗೆ 
ಅನೇಕ ಧನಪ್ರಾಪ್ತಿ ಗ ಕೈದೆ, ಪುತ್ರರು, ಪೌವುತ್ರರು 
ಪಾರಂಪರ್ಯವಾಗಿ ಸಕಲ ಸಂಪತ್ತು ಬಹಳ ಅತಿಶಯ 


ವಾಗುತ್ತದೆ.” ಅದರಂತೆ ವಕಾಡಿದರು. 


ತುಂಗೋಟಿ ಪಟ್ಟಣದಲ್ಲಿ ತುರುಬಿನ ಮರೇಗೌಡರು, 
ಚಳ್ಳೆಗುರುಮರೇಗೌಡ ಇಬ್ಬರು ಅಣ್ಣತಮ್ಮಂದಿರು, 
ಗೌಡಗಳಾಗಿದ್ದರು. ಅವರು ವೀರೆಗೌಡರನ್ನು ಮತ್ತು 
ಅಣ್ಣತಮ್ಮಂದಿರನ್ನು ಕೇಳಿದ್ದು ಏನೆಂದರೆ ನಾವು ಪ್ರೀಮನ್‌ 


ಜ್ರ 


ಮಹಾಸ್ವಾಮಿ ನರಷತಿಗಳಾದಂಥ ತಿರುಮಲರಾಯರ 
ಸನ್ನಿಧಸನಕ್ಕ ಹೋಗಿ ಬುದ್ಧಿ ನಿರೂಪವನ್ನು ತೆಗೆದು 


ಕೊಂಡು ಬಂದು ಇಲ್ಲಿ ಇದ್ದ ಗಿಡಗೆಂಟೆಗಳನ್ನು ಯಾವತ್ತೂ 
ಕಡಿಸಿ ಕಾ ಬತಾ ಹಾಕಿಸಿ ಗ್ರಾಮವನ್ನು 
ಆಬಾದು ಮಾಡಿಸಿ ಇದ್ದೇವೆ. ನಮ್ಮಲ್ಲಿ ಲೆಖ್ಬಪ 
ಬರೆಯುವುದಕ್ಕೆ ಯಾರು ಇಲ್ಲ. ಹರಿನರಸಯ್ಯನವರನ್ನು 
ಇಲ್ಲಿ ಬಿಟ್ಟು ನೀವು ಮುಂದಕ್ಕೆ ದಯಮಾಡಿಸಿ ನಿಮಗೆ 
ಅನುವಾದಂಥ ಸ್ಥಳವನ್ನು ತೋಡ ಕೋಟೆಕೊತ್ತಳವನ್ನು 
ಕಟ್ಟಿಸಿ ಪಟ್ಟಣವನ್ನು ನಿರ್ಮಾಣ ಮಾಡಿಸಿಕೊಂಡು ನಿಂತು 
ಅಪ್ಪಣೆ ಕೊಟ್ಟು ಕಳುಹಿಸಿದ್ದೆರಲ್ಲಿ ಈ ಹರಿನರಸಯ್ಯನನ್ನು 
ಕಳುಹಿಸಿ ಕೊಡುತ್ತೇವೆ. ಈಸ ಳಕ್ಕೆ ತಾವೇ ಖಾವಂದರು 


ಹೂರ್ತು ಮತ್ತಾರು ಇಲ್ಲ ಎಂದು ಕೇಳಿಕೊಂಡರು. 


€ 


ಅರಣ್ಯದಲ್ಲಿ ಇಳಿದು ಗುಡಾರ ಹಾಕಿಸಿಕೊಂಡು 
ಶ್ರೀಮನ್ಮಹಾಸ್ವಾಮಿ ತಿರುಮಲಾರಾಯರು ಅಪ್ಪಣೆ 
ಕೊಟ್ಟು ಬುದ್ಧಿನಿರೂಪದ ಪ್ರಕಾರ ಅಲ್ಲಿ ಇರುವಂಥಾ 
ಗಿಡಗೆಂಟೆ ಕಡಿಸಿ ಶಾಲಿವಾಹನ ಶಕ ವರುಷ ೧೨೬೮ನೆ 


೨೪೪ 


ಸರ್ವಜಿತು ಸಂವತ್ಸರ ವಕಾರ್ಗಶಿರ ಶುದ್ಧ ೧೫ ಸೋಮ 
ವಾರ ಪ್ರಥಮ ಕೋಟೆಕೊತ್ತಳವನ್ನು ಹಾಕಿಸಿ ಈ 
ಗ್ರಾಮಕ್ಕೇ ಕೋರಾ ಎಂಬುದಾಗಿ ಹೆಸರನಿಟ್ಟು ರಾಮನ 
ಭೋವಿ ಶಾಂಶಭೋವಿಗೆ ಉಡುಗೊರೆಯನ್ನು ಕೊಟ್ಟರು. 
(ಕ್ರಿ.ಶ. ೧೩೪೬ರಲ್ಲಿ ಕೋರಾ ಸ್ಥಾಪನೆಯಾದಾಗ ವಿಜಯ 
ನಗರದಲ್ಲಿ ಇದ್ದ ತಿರುಮಲರಾ ಯು ಯಕಾರು ? ಇದೇ 
ಯಕ್ಷಪ್ರಶ್ನೆ.) 


ವೀರೆಗೌಡರಂ ಅಣ್ಣ ತಮ್ಮ 0ದಿರು ತಮ್ಮ ತಮ ಲೆ 


ಅ 
ಕಾಶನಾಡಿಕೊಂಡು ಪ ್ರತ್ನೇಕ ಪ ತ್ಯೇಕ ಗ್ರಾಮಗಳನ್ನು 


ರಾಮಪ್ಸಗೌಡರು ಎಣ್ಣೆಗ್ಗೆ ರೆಯೆಂಬ ಗ್ರಾವಂವನ್ನು 
ಕಟ್ಟಿಸಿ ನೊಣಬೇಶ್ವರ ದೇವರ ಪ್ರತಿಷ್ಠೆಯನ್ನು ಮಾಡಿಸಿ 
ಕೊಂಡು ನಿಂತರು. ಚಿಕ ನಗ್‌ ಡರು ಚೇಳೂರು ಬಿದರೆ 
ಯೆಂಬ ಗ್ರಾಮವನ್ನು ಕಟ್ಟಿಸಿ ಕಲ್ಲೇಶ್ವರ ದೇವರ ಪ್ರತಿಷ್ಠೆ 
ಯನ್ನು ಮಾಡಿಸಿಕೊಂಡು. ie, ಕಾಳಂಣಗೌಡರು 
ಕೋರಾದಲ್ಲಿ ನಿಂತರು. ಜ್ಯೇಷ್ಠ ಪುತ್ರರಾದಂಥ ವೀರೇ 
ಗೌಡರು ರಾಮನೆಭೋವಿ ಕರೆದುಕೊಂಡು ನಾಗರಮುರಿ 
ಆಯುಧ ತೆಗೆದುಕೊಂಡು ಶಿಲಿವಾಹನ ಶಕ ವರುಷ 
೨೮೪ನೆ ಜಯ ಜಾ ರ ವೈಶಾಖ ಶು ೨ ಶುಕ್ರವಾರ 


ಬ 


A SE ಲ ಹೆ ಅ ಇ. ಬಿ 
ಕ ಟ್ವಿಸಿಕೊಂಡು ಇರಬೇಕು ಇಡು ಅವು ಎ ಕನ ಸಾತ € ರಾಮೆನಭೋವಿ ಕರಶಿ ಕೋಟಿ 
ಹೊಲ ಹಟ 2 ಆನಂದ ದಿಕ್ಕಿನಲ್ಲಿ ಮೊ ಬ್‌ ಲ್ಸ ಜಿ? 
ಸಾಗಿ ಲಹರಿ 1 ಚನ್ನಪ್ಪ ಯ್ಯ ಗೌಡರಂ-_ತೆ ತೆರೆ ಹ ಸವಾ ಚ ಟ್ಟ ರಹ ರ್ಯ ಔಬೀಶ್ವರ 
ಬಂ ಶಿ ವಾ) ಹರೇಕಾ £೧ ಎ 
ಸಂಗಪ್ಪಗೌಡರು-ಚವಳೂರು ಕಟ್ಟಿಸಿಕೊಂಡು ನೊಣಬೇ ದೇವರ ಪ್ರತಿಷ್ಠೆ ಮಾಡಿಸಿ 'ವಖನವ್ಮಡಿ ಪಟ್ಟಣ'ವಂದು 
ವೆಜ್‌ ಗತ ರಾ, ನ 
ಶ್ವ ರ ಎಂಬ ದೇವರನ್ನು ಪುಷ್ಟ ಯನ್ನೂ ವ ವಕಾಡಿಸಿಕೊಂಡು ಹಸರನ್ನಿಟ್ಟರು ಎವುನಭೋವಿಗೆ ಜಾ ಹಾಕಿ 
ಹ್‌ ರನ್ನು ಈ ಲ ್ಸ್‌ ಸ್ತ 
ಇ 
ಆ ಮು ಭಾರತ ಅವನ ರ್‌ ತಿರುವುಲಭೋವಿ ವರ ದ 
ಸವಳು ಕಷ ಗುಃ ್ರೀಯಂಂ ಗ್ರಾಮವನ್ನು pws bn ಸ 
ಕಟ್ಟಿಸಿಕೊಂಡು ನಿಂತರು. ಶಾಂತಾಭೋವಿಗೆ ಮಾನ್ಯ ಯು. ಸುಸು ಶಿ 
ಹ pe 
ಸ್ವಸ್ತಿಗಳನ್ನು ಕೊಟ್ಟೂ ಒಂದು ಗ್ರಾಮವನ್ನು ಜಹಗಿರಿ ಇದ್ದನು 
ಹಾಕಿಸಿಕೊಟ್ಟ ರು 
ಮುಮ್ಮುಡಿ ಪಟ್ಟಿ ಣದ ದೇವಸ್ಥಾ ನಗಳೆ ವಿವರ : 
ಪೂಜಾರಿಗಳು 
ಈಶ್ವರ ದೇವಸ್ಥಾನ -.. ಮೂರು ನಂಬಯ್ಯ 
ಬಸವನಕಟ್ಟೆ ದೇವಸ್ಥಾನ — ಒಂದು ಸೋಮಣ್ಣ 
ಆಂಜನೇಯ ದೇವಸ್ಥಾನ — ಒಂದು ಸಾತಾಳ ಕರಿತಿಮ್ಮ ಯ್ಯ 
ಬಸ್ತಿ — ಒಂದು : ಚಂದಣ್ಣ 
ಉರಿಶಿಲ ದೇವಸ್ಥಾನ — ಒಂದು ತೊಗಟರ ಬಾಲಯ್ಯ 
ನೊಣಬೇಶ ಶ್ವರ ದೇವಸ್ಥಾನ —- ಒಂದು ವೀರಣ್ಣ 
ಈ ಪಟ್ಟ ಣಕೆ ಡೆ ಯಂಜವಕಾನ ಬೋಲಿನಂಬಯ್ಯ 
ಪಟ್ಟಣಶೆಟ್ಟಿ ಈರಪ್ಪ 
ಕೈವಾಡದವರ ವಿವರ : ಶ್ಕಾನುಬೋಗ ತಿಮ್ಮಪ್ಪ. ಸದರಿ ಮುಮ್ಮಡಿ ಪಟ್ಟಣದಲ್ಲಿ ಇರುವ ಮನೆಗಳು 
ಕವಕ್ಮಾರ ಪುಟ್ಟಣ, ಕುಂಬಾರ ತಿಮ್ಮಣ್ಣ. ಕೆಲಸಿಗರ ಅರಮನೆ ಒಂದು, ಅರಮನೆ ಜನರ ಪೈಕಿ ದಳವಾಯಿ 


ಹೂಟ್ಟೆರಂಗ, ಅಗಸರ ಕೋವಿಗಾ, ಉಪ್ಪಾರ ತಿಮ್ಮ. 
ಸುಣ್ಣಕಲ್ಲು ರಂಗ, ಚಲುವಾದಿ ನಾಗ, ವಾದಿಗರ ಗಿಡ್ಡ, 
ಕದುರ, ತಿಮ್ಮ. 


೨೪೬ 


ದೊಡ್ಡನಂಜಪ್ಪನವರ ಮನೆ ಒಂದಂ, ವಿರಕ್ತ ಸಪ್ಪೆದೇವರ 
ಮಠ ಒಂದು, ಬ್ರಾಹ್ಮಣರ ಮನೆ ೧೦, ಬಣಜಿಗರ 
ಮನೆ ೧೮, ಬೈಯಿಂದರ ಮನೆ ೧೫, ಕೋಮಿಟಿಗರ 


ಇತಿಹಾಸ ದರ್ಶನ 


ಸು 


ಮುಜೆ ೧೦. ಜೆರಿಕೋಮಿಟಿಗರ ಮನೆ ೩, ಸಾದೆರ ಮನೆ 
೨೦, *ಕೆಂಂಚಿಟಿಗರ ಒಕ್ಕಲಿಗರ ಮನೆ ೧೫, ಕಮ್ಮಾರ 
ಮನೆ ೨, ಅಕೆ ೈಸಾಲೆಯವರ ಮನೆ ೧, ಕುರುಬರ ಮನೆ 
೧೫, ತೊಗಟರ ಮನೆ ೨೦, ಜಲಗುರರ ಮುನೆ ೨, 
ಸುಣ್ಣಕಲ್ಲರ ಮನೆ ೨, ಉಪ್ಪಾರ ಮನೆ ೧೦, ಅಗಸಶ ಮನೆ 
೩, ಕೆಲಸಿಗರ ಮನೆ ೨, ಬಲಗೈನವರ ಮನೆ ೧೦, 
ಎಡಗೈನವರ ಮನೆ ೧೫, ಉಭಯ ಮನೆಗಳು, ಮಠ 
ಗಳು ೨೮೪. 


ತರುವಾಯ ವೀರೆಗೌಡರು ಸ್ವರ್ಗಸ್ಥರಾದರು. 
ಅವರ ಮಕ್ಕಳು ದೊಡ್ಡೆಗೌಡರು ಸಣ್ಣಮಕ ಸಳಾದ್ದರಿಂದ 
ದಂಡಿನಲ್ಲಿ ಇದ್ದಂಥ ದಳವಾಯಿ ದೊಡ್ಡನಇಜಪ್ಸನವರು 
ಸಂಸ್ಥಾನದ ವಿಚಾರಣೆಯನ್ನು ಮಾಡಿಕೊಂಡು ಇರುತ್ತಾ 
ಇದ್ದರು. ವಮ್ಮುಡಿ ಪಟ್ಟಣದ ಕಸಬೆ ಗ್ರಾವಂಗಳನ್ನು 
ಕಟ್ಟಿಸುವ ಬಗ್ಗೆ ಗೌಡರಿಗೆ ಅಪ್ಪಣೆ ಕೊಡಿಸಿಕೊಟ್ಟಿದ್ದ 
ರಿಂದ ಊರುಗೊಲ್ಲರ ರಘುವೇಗೌಡ-ತಗ್ಗಿಹಳ್ಳಿಯನ್ನು 
ನೊಣಬರ ಬೆಟ್ಟ ಗೌಡ-ಹರಳಾಪುರ ತೆಲಗರ ವೆಂಕಟಯ್ಯ- 
ಬುಜಗನಹಳ್ಳಿ ಎಂದು ಕುಂಚಿಟಿಗ ಒಕ್ಕಲಿಗರ ಲಿಂಗೇಗೌಡ 
ಹಳೇತವ್ಮೂನಹಳ್ಳಿ ಊರಗೊಲ್ಲರ ನಾಗಮುತ್ತ-ನಾಗ 
ಮುತ್ತನಹಳ್ಳಿ. ಮುಮ್ಮಡಿ ಚಿಕ್ಕಪ್ಪಗೌಡರು ಅಸುಮಕ್ಕಳು 
ಆಗಿರುವಲ್ಲಿ ವೈರಿಗಳಾದ ವೆ 

ಮಾ ಲ 

ವಂವಖ್ಮಡಿ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಸಿಕ್ಕಿದಂಥವರನ್ನು 


ಹೊಡೆಯುತ್ತಾ ಬಂದಲ್ಲಿ ದೊಡ್ಡೆಗೌಡರು ಯುದ್ಧದಲ್ಲಿ 


9 a 


ಪೀರಸ ವರ್ಗಸ್ಥರಾದರು. ಇವರ ಮಕ್ಕಳು ಮುಮ್ಮಡಿ 
ಚಿಕ್ಕಪ್ಪಗೌಡರು ಸಣ್ಣವರಾಗಿದ್ದರಿಂದ ದಳವಾಯಿ 


ದೊಡ್ಡನಂಜಪ್ಪನವರು ಪೌಜು ತೆಗೆದುಕೊಂಡು ಹೋಗಿ 
ಯುದ್ಧಮಾಡಿ ಮೊಗಲರನ್ನು ಸೋಲಿಸಿ ಓಡಿಸಿದರು. 
ಮುಮ್ಮಡಿ ಹಿರೇಚಿಕ್ಕೆಪ್ಟಗೌಡರು ಸುಖದಿಂದ ರಾಜ್ಯಪರಿ 
ಪಾಲನೆಯನ್ನು ಮಾಡಿಕೊಂಡು ಇರುತ್ತಾ ಇದ್ದರು. 
ಸ್ವಪ್ನದಲ್ಲಿ “ಮಹಾದೇವಿ'ಯೆಂಬ ದೇವರು ಹೇಳಿದ್ದರಿಂದ 
ಆ ದೇವರ ವಾಕ್ಕಾನುಸಾರವಾಗಿ ಒಂದು ಪಟ್ಟಣವನ್ನು 
ನಿರ್ವಾಣ ಮಾಡಬೇಕೆಂಬುದಾಗಿ ಸ್ಥಳವನ್ನು ನೋಡುವಲ್ಲಿ 
ಮುಮ್ಮಡಿ ಚಿಕ್ಕಪ್ಪಗೌಡರು ತಿರುಮಲಬೋವಿ ಸಂಗಡ 
ಕರೆದುಕೊಂಡು ಹೋಗಿ ಪಶ್ಚಿಮಕ್ಕೆ ಶ್ರೀಮನ್ಮಾಹಾ 
ಸ್ಮಾಮಿ ನರಪತಿಗಳಾದಂಥ ತಿರುಮಲರಾಯರ ಸನ್ನಿಧಾನ 
ದಿಂದ ನಿರೂಪವನ್ನು ಪಡೆದು ಶಾಲಿವಾಹನ ಶಕವರುಷ 


ಇತಿಹಾಸ ದರ್ಶನ 


೧೪೪೬ನೆ ಪಾರ್ಥಿವ ಸಂವತ್ಸರ ಫಾಲ್ಗುಣ ಶು ೧೦ 
ಭಾನುವಾರ ಸುರ್ಕೋದಯ ಕಾಲದಲ್ಲಿ ತಿರುಮಲಬೋವಿ 
ಮಗ ರಾಮಜೋವಿಯಿಂದ ಪ್ರಥಫವು ಕೋಟೆಕೊತ್ತಳ 
ದೇವಸ್ಥಾನಗಳನ್ನು ಕಟ್ಟಿಸಿ ದೇವರ ಪ್ರತಿಷ್ಠೆ ಮಾಡಿ 
ಸಿದರು. 


ದೇವಸ್ಥಾನಗಳ ವಿವರೆ ಪೂಜಾರಿ 
ವೀರಭದ್ರದೇವರ ದೇವಸ್ಥಾನ ೧ ನಂಬಯ್ಯ 
ಬಸವನಕಟ್ಟೆ ದೇವಸ್ಥಾನ ೧ ಸಂಗಣ್ಣ 


ಆಂಜನೇಯನ ದೇವಸ್ಥಾನ ೧ ಶೆಲುಗರ ವೆಂಕಟಯ್ಯ 


ಪ್ಯಾಟಿ ಆಬಾದು ವಾಡಿ ಈ ಪಟ್ಟಣಕ್ಕೆ ಬಿಜವಾರ 
ಎಂಬುದಾಗಿ ಹೆಸರನಿಟ್ಟು ಯಜವರಾನಿಕೆ ವೀರಣ್ಣ 
ಎಂಬುವನಿಗೆ, ಶೆಟ್ಟಿತನ ನಂಬಯ್ಯನಿಗೆ, ಪಟ್ಟಣಶೆಟ್ಟಿ ತನ 
ಕಪಿನಿ ವೀರಣ್ಣನಿಗೆ. 


ಕೈವಾಡೆದವರ ವಿವರೆ : ಮಲ್ಲರಸಯ್ಯ, ಕಂಬಾರ 
ವೀರಣ್ಣ, ತಳವಾರ ಮದಲೇಲುಜಿಣ್ಣಾ, ಕುಂಬಾರ 
ನಲ್ಲ, ಸುಣ್ಣಕಲ್ಲು ನಾಗಾ, ಅಂಗಬೂಲರ ಮರಿಯ 
ಅಗಸರ ರಂಗ, ಕೆಲಸಿಗರ ಸಾದಾ, ಛಲವಾದಿ ಕೂಮಾರಿ, 
ತೋಟಿ ನಾಗ, ಮಾದಿಗರ ಶಿದ್ದ, ಕದುರ. 


ಬಿಜವಾರದಲ್ಲಿ ಇರುವ ಒಕ್ಕಲುತನದ ಮನೆಗಳು : 
ಅರಮನೆ ೧, ದಳವಾಯಿ ದೊಡ್ಡನಂಜಪ್ಪನವರ ಮನೆ 
೧, ಅರಮನೆ ಜನಗಳ ಪೈಕಿ ೩೦, ಗೋಸಲ ಚನ್ನಬಸವಪ್ಪ 
ನವರ ಮಠ ೧, ಬಳ್ಳಾರಿ ಒಡೆಯರ ಮಠ ೫, 
ಬ್ರಾಹ್ಮಣರ ಮನೆ ೨೦, ಬಣಜಿಗರ ಮನೆ ೫೦, ಸಾದರ 
ಮನೆ ೩೦, ಕುಂಚಿಟಿಗರ ಒಕ್ಕಲಿಗರ ಮನೆ ೫೦, 
ಬೊಕ್ಕಸದ ಗೊಲ್ಲರ ಮನೆ ೧೫, ತೆಲುಗರ ಮನೆ ೨೦, 
ಕೋಮಟಿಗರ ಮನೆ ೧೦, ಜೈನರ ಮನೆ ೮, ಕಮ್ಮಾರ 
ಮನೆ ೩, ಅಕ್ಕಸುಲೆಯವರ ಮನೆ ೪, ಕೆಂಚುಗಾರರ 
ಮನೆ ೫, ರಜಪುತ್ರರ ಮನೆ ೨೦, ಮರಾಠಿಗರ ಮನೆ ೧೫, 
ತುರುಕರ ಮನೆ ೨೦, ಹಂಡೆರಾಹುತರ ಮನೆ ೧೦, 
ಬ್ಯಾಡರ ಮನೆ ೫, ಸುಣ್ಣಕಲ್ಲರ ಮನೆ ೪, ಗಾಣಿಗರ 
ಮನೆ ೮, ಹೆಗ್ಗಾಣಿಗರ ಮನೆ ೨, ರಂಗಾಲಿಯವರ 
ಮನೆ ೮, ದರ್ಜಿಯವರ ಮನೆ ೪, ಕುಂಬಾರ ಮನೆ ೫, 
ಅಗಸರ ಮನೆ ೫, ಕೆಲಸಿಗರ ಮನೆ ೩, ಬಲಗೈನವರ 


೨೪೭ 


ಮನೆ ೧೫, ಎಡಗೈವನರ ಮನೆ ೧೫, ಉಭಯ ವನ 
ಗಳು, ಮಠಗಳು ೪೭೦. ಗೋಸಲಮಠದ ಚನ್ನಬಸಪ್ಪ 
ದೇವರಿಗೆ ಗುರುವಡೇರಹಳ್ಳಿ ಗ್ರಾಮವನ್ನು ಉಮ್ಮಾಳಿ 
ಹಾಕಿಕೊಟ್ಟು (ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಗುರಂ 
ಗಳಂ ಇವರ ಕಾಲ ೧೫೩೦ ಎಂದು ನಿರ್ಧಾರವಾಗಿದೆ. 
ಅದಕ್ಕೆ ಪೋಷಕವಾಗಿದೆ ಈ ವರಾಹಿತಿ) 


ತೋಂಟದ ಸಿದ್ಧ ಲಿಂಗೇಶ್ವರರು ಬಿಜವಾರಕ್ಕೆ 
ಬಂದು ಶಿವಪೂಜೆ ಶಿವಾರ್ಪಣವಿಲ್ಲದೆ ಇದ್ದರಂ. ಪೂಜಾರಿ 
ಇವರು ಇದ್ದದ್ದು ನೋಡಿ ವೀರಭದ್ರನಿಗೆ ಪೂಜೆ ಮಾಡಿ 
ನೈವೇದ್ಯ ಮಾಡಿಕೊಂಡು ಹೋದ ಇದನ್ನು ಗಮನಿಸಿದ 
ಸಿದ್ಧಲಿಂಗೇಶ್ವರರು ದೇವರ ಬಳಿಗೆ ಬಂದಾ ನಮಗೆ ಶಿವ 
ಪೂಜೆ, ಶಿವಾರ್ಪಣವಿಲ್ಲದೆ ನೀನು ಶಿವಪೂಜೆ, ಶಿವಾರ್ಪಣ 
ಮಾಡುವುದಕ್ಕೆ ಕಾರಣವೇನು ಎಂದು ಸೊಂಟದಲ್ಲಿ ಇದ್ದ 
ಕತ್ತಿಯಿಂದ ದೇವರ ನಾಶಿಕ ಛೇದಿಸಿದರು. ಹರಿಹರೇಶ್ವರ 
ದೇವಾಲಯಕ್ಕೆ ಹೋಗಿ ಹುಲಿಕರಡಿಗಳ ಒಡ್ಡೋಲಗ 
ವರಾಡಿಕೊಂಡು ಶಿವಪೂಜೆ ಮಾಡುತ್ತಾ ಇದ್ದರು. ನಂತರ 
ರಾಜ ಶ್ರೀಮನ್‌ ಮಹಾನಾಡಪ್ರಭು ಮುಮ್ಮುಡಿ ಹಿರೇ 
ಚಿಕ್ಕಪ್ಪಗೌಡರ ಕಾಲದಲ್ಲಿ ನಡೆದದ್ದು ಈ ಪವಾಡ. 
(ಸಿದ್ದಲಿಂಗೇಶ್ವರರ ಕಾಲ ಕ್ರಿ.ಶ. ೧೫೬೧ರ ನಂತರ 
ಎಂದು ನಿರ್ಧಾರವಾಗಿರುವುದು. ಈ ಪವಾಡ ಪೋಷಕ 
ವಾಗಿದೆ) 

ನಮಗೆ ನೀವೆ ಗುರುಗಳು, ನಿಮಗೆ ನಾವೇ ಶಿಷ್ಯರು, 
ಈ ಪ್ರಕಾರವಾಗಿ ಅರಮನೆಗೆ ಬಿಜಂಗೈಯಿಸಿ ಗೋಸಲ 
ತೋಂಟದ ಸಿದ್ಧಲಿಂಗೇಶ್ವರಸ್ವಾಮಿಯ ಆಶೀರ್ವಾದವನ್ನು 
ಪಡೆದುಕೊಂಡರು. ದಳವಾಯಿ ದೊಡ್ಡನಂಜಪ್ಪನವರಿಗೆ 
ಗುರಿಕಾರಿಕೆಯನ್ನು ಕೊಟ್ಟರು. 


gt 


ತ್ತ 


ಸದರಿ ಮುಮ್ಮುಡಿ ಪಟ್ಟಣಕ್ಕೆ ರೋಗ ತಗುಲಿದ್ದ 

ರಿಂದ ಶಾಲಿವಾಹನ ಶಕ ವರುಷ ೧೪೫೩ನೆ ನಂದನ ಸಂವ 

ತ್ಸರದ ಕಾರ್ತೀಕ ಶು ೫ಯಲ್ಲು ಮುಮ್ಮಡಿ ಪಟ್ಟಣದಲ್ಲಿ 
ಊರ ದೇವಾಲಯಗಳು 


ಆಂಜನೇಯ ದೇವಸ್ಥಾನ ಪು 


ಇದೆಂಥ "ಸಪ್ಪೆದೇವರು' ಸಮಾದಿಗೆ ದಯನರಾಡಿಸಿದರು. 
ಸದರಿ ಊರಿನಲ್ಲಿ ಇದ್ದಂಥ ಒಕ್ಕಲು ಸಾದರು ದೊಡ್ಡ 
ಎಂಬುವನು ಹೊಸಹಳ್ಳಿ ಗ್ರಾವ ಕಟ್ಟಿಸಿದನು. 
ಕೆಲವು ಒಕ್ಕೆಲಿಗರು ಗೊಂದಿಹಳ್ಳಿ ಎಂಬ ಗ್ರಾಮವನ್ನು 
ಕಟ್ಟಸಿಕೊಂಡು ನಿಂತರು. ಊರಗೊಲ್ಲರ ನಾಗ ಎಂಬು 
ವನು ಕೆಲವು ಒಕ್ಕಲಿಗರು ಸಪ್ಪೆದೇವರ ಸಮಾಧಿ ಬಳಿ 
ಯಲ್ಲಿ ನಾಗರಹಳ್ಳಿ ಎಂಬ ಗ್ರಾಮವನ್ನು ಕಟ್ಟಿಸಿಕೊಂಡು 


ನಿಂತರು. ಕೆಲವರು ಹಳೇತಮ್ಮಹಳ್ಳಿ ಕೆಲವು ಒಕ್ಕಲು 
ಮುಮ್ಮುಡಿ ಪಟ್ಟಣದ ಬಳಿಯಲ್ಲಿ ಹಟ್ಟಿ ಹಾಕಿಕೊಂಡು 
ವಮ್ಮಡಿಹಳ್ಳಿಯಲ್ಲಿ ನಿಂತರು. ಕೆಲವರು ಒಕ್ಕಲು 


ರಘುುನಹಳ್ಳಿ  ತೆಲುಗರ-ಅಚ್ಚಿಗಬುಬ್ಚ ಎಂಬುವನು 
ಕೆಲವು ಒಕ್ಕಲು ಮಕ್ಕಳು ಗ್ರಾಮ ಕಟ್ಟೆಸಿ ಅದಕ್ಕೆ 
ಚಿಗಬುಜಗನಹಳ್ಳಿ ಎಂದು ಹೆಸರಿಟ್ಟರು. 
ಗಳನ್ನು ಬಿಜವಾರಕ್ಕೆ ಸೇರಿಸಿಕೊಂಡರು. 


ಮಿ 
ಸದರಿ ಗ್ರಾಮಂ 


ತರುವಾಯ ತಮ್ಮ ಗುರುಗಳಾದಂಥ ಸಿದ್ದರಾಮೇೋ 


ಶ್ವರಸ್ವಾಮಿಯವರ ಹೆಸರಿನಿಂದ ಒಂದು ಗ್ರಾಮವನ್ನು 
ಕಟ್ಟಿಸಬೇಕು. ಎಂದು ತಿಮ್ಮುಬೋವಿಯನ್ನು ಕರೆದು 


ಕೊಂಡು ಬಿಜವಾರದ ಸಮೀಪದಲ್ಲಿ ಗಿಡಗಂಟೆ ಕಾಡು 
ಕಡಿಸಿ ಶಾಲಿವಾಹನ ಶಕ ವರುಷಗಳು ೧೫೧೫ ವಿಜಯ 
ಸಂವತ್ಸರ ಕಾರ್ತಿಕ ಶುದ್ಧ ಪೊರ್ಣಮಿ ಗುರುವಾರ 
ಸೂರ್ಯೋದಯ ತಿಮ್ಮಬೋವಿಯಿಂದ ಕೋಟೆ ಕೊತ್ತಳ 
ವನ್ನು ಕಟ್ಟಿಸಿದರು. (ಈ ವಿಷಯವನ್ನು ಪೋಷಣೆ 
ಮಾಡುವಂತಹ ಶಾಸನ ಮಧುಗಿರಿ ಪಕ್ಕದ ಸಿದ್ಧಾಪ್ರರದಲ್ಲಿ 
ಇದ್ದು ಸಿದ್ಧಾಪುರ ಗ್ರಾಮದ ಊರಬಾಗಲಲ್ಲಿ ಬಸವನ 
ಗುಡಿ ಬಳಿ ಇರುವಂತಹ ಶಾಸನ ; ತುಮಕೂರು ಜಿಲ್ಲೆ, 
ಮಧುಗಿರಿ ೨೧) 

ಪಂಚದೇವಸ್ಥಾನಗಳನ್ನು ಕಟ್ಟಿಸಿದರು ದೇವರು 
ಗಳನ್ನು ಪ್ರತಿಷ್ಠೆ ಮಾಡಿಸಿದರು ತಮ್ಮ ಗುರುಗಳ ಹೆಸರು 
ಉಂಟಾಗಬೇಕು ಎಂದು ಈ ಗ್ರಾಮಕ್ಕೆ ಸಿದ್ಧಾಪುರ 
ಎಂಬುದಾಗಿ ಹೆಸರನ್ನು ಇಟ್ಟರು. 

ಸೂಜಾರ್ರು 


ಜವಾರದ ವೀರಭದ್ರದೇವರ ಪೂಜಾರಿ ನಂಬಯ್ಯ 


ನ ತಾ ನಂಬಯ್ಯ 
ವೀರಭದ್ರದೇವರ ದೇವಸ್ಥಾನ ಜಹಾ ಬಿಜವಾರದ ವೀರಭದ್ರದೇವರ ಪೂಜಾರಿ ನಂಬಯ್ಯ 
ವಿಘ್ನೇಶ್ವರ ದೇವಸ್ಥಾನ ಸ್‌ ನಂಬಯ್ಯ 


೨೪೮ 


ಇತಿಹಾಸ ದರ್ಶನ 


ತಿಮ್ಮಬೋವಿಗೆ ಬಿಜವಾರದ ಹೋಬಳಿ ಸೋಂಪುರ 
ಜಹಗೀರು ಹಾಕಿಸಿ ಮೋಹನವಕರಾಲೆ ಕಂಠೀಹಾರ ಪದಕ 
ಶಾಲು ಜೋಡಿ ಬಂಗಾರದ ಜೋಡು ಬಳೆ ಕೊಟ್ಟು 
ಸನ್ನಿಧಾನದಲ್ಲೆ ಇಟ್ಟುಕೊಂಡರು. ಸದರಿ ಸಿದ್ಧಾಪುರಕ್ಕೆ 
ಕುರುವತ್ತಿ ಕೊಪ್ಪದ ಗೋವಿಂದಗೌಡನಿಗೆ ಊರಗೌಡಿಕೆ 
ನೇಮಕ ವಕಾಡಿಸಿಕೊಟ್ಟು ಶಾನುಭೋಗಿಕೆಗೆ ಮಲ್ಲರಸಯ್ಯ 
ವೆಂಬುವನ ನೇವಂಕವಣಡಿಸಿಕೊಟ್ಟರು. ಶೆಟ್ಟಿ ವೀರಪ್ಪ, 
ಯಜವಕಾನ್‌ ನಂಜಪ್ಪ, ಕೈವಾಡದವರ ವಿವರ: 
ಶಾನುಭೋಗ-ಮಂಲ್ಲ್ಬರಸಯ್ಯ, ಕವಕ್ಕಾರ-ವೀರಜದ್ರ, 
ಕುಂಬಾರ-ನಾಗ, ಸುಣ್ಣಕಲ್ಲು-ಕೆಂಪ, ತಳವಾರ ಗೋಪ, 
ಅಗಸ-ರಂಗ, ಕೆಲಸಿಗರ ತೋಟ ಬಲಕೈ-ವಂದ್ದಾರಂಗ, 


ಎಸಿ ಸ ಕು ಗ್‌ ಗಗ 
ಎಡಕೈ-ಮುದ್ದರ ೦07.. 


ಅರಮನೆಗಳು ೧, ದಳವಾಯಿ ದೊಡ್ಡನಂಜಪ್ಪ 
ನವರ ಮನೆ ೧, ಅರಮನೆ ಜನಗಳ ಪೈಕಿ ಮನೆಗಳು ೮, 
ಹಿರೇಮಠ ೧,  ಗೋಸಲಮಠ ೨, ಊರ ಒಳಗೆ 
ಬಾಳೇಶ್ವರ ಮಠ ೧, ಬ್ರಾಹ್ಮಣರ ಮನೆ ೭, ಬಣಜಿಗರ 
ಮನೆ ೨೦, ಗಾಣಿಗರ ಮನೆ ೫, ರಜಪುತ್ರರ ಮನೆ ೧೦, 


೩೦, ರಾಜೋರವರ ವಂಸೆ ೧೦, ಬೊಕ್ಕಸದ ಗೊಲ್ಬರ 
ವಕ್ಮಾರ ಮನೆ ೨, ಅಕ್ಕಸಾಲೆಯವ ಮನೆ ೩, ಕಂಚಂ 
ಗಾರರ ಮನೆ ೫, ಕುಂಬಾರರ ಮನೆ ೫, ಸುಣ್ಣಕಲ್ಲರವರ 


ಮದ್ದಗಿರಿಯಲ್ಲಿ ಇರುವ ದೇವಸ್ಥಾನಗಳ ವಿವರ : 
ದೇವಸ್ಥಾ ನ 
೧, ಮಲ್ಲೇಶ ರಸ್ಕಾವಿಂ ದೇವಸ್ಥಾನ 
Be ಥ 


ಮನೆ ೩, ಚಿಪ್ಪಿಗರ ಮನೆ ೨, ರಂಗಾಲೆಯವರ ಮನೆ ೩, 
ಅಗಸರ ಮನೆ ೩, ಕೆಲಸಿಗರ ಮನೆ ೨, ಬಲಗೈಯವರ 
ಮನೆ ೩, ಎಡಗೈನವರ ಮನೆ ೫ ಒಟ್ಟು. ೨೪೯ 
ಮನೆಗಳು. 


ಸಿದ್ಧಾಪುರದ ಉತ್ತರದಿಕ್ಕಿನಲ್ಲಿ ಬೆಟ್ಟ ಇದ್ದು ಜಲ 
ಸಮೃದ್ಧಿಯಣಗಿದ್ದ ಕಾರಣ ಕೋಟೆಕೊತ್ತಲ ಕಟ್ಟಿಸಿ, 
ped 

[s 


ಲ 
ದೇವಸ್ಥಾನವನ್ನು ಕಟ್ಟಿಸಿ, ಶ್ರೀ ವೀರಭದ್ರದೇವರ 
ಪ್ರತಿಷ್ಠೆ ವಕಾಡಿಸಿ ಬೆಟ್ಟಕ್ಕೆ ಶ್ರೀ ವೀರಭದ್ರದೆರ್ಗ ಎಂಬು 


ದಾಗಿ ಹೆಸರಿಟ್ಟ ರು. 


ಸಿದ್ಧಾಪುರದ ದಕ್ಷಿಣದಲ್ಲಿ ಒಂದು ಬೆಟ್ಟ ಇದ್ದು 
ಬೆಟ್ಟ ಹತ್ತಿ ನೋಡಲು ಜಲಸಮೃದ್ಧಿಯಾಗಿ ಬಹಳ 
ರವ್ಯು ಕಂಡದ್ದರಿಂದ ಶಾಲಿವಾಹನ ಶಕ ವರುಷಂಗಳು 
೧೫೨೩ನೆ ಶುಭಕೃತು ಸಂವತ್ಸರದ ವರಾರ್ಗಶಿರ ಶು ೧೫ 
ಸೋಮವಾರ ಗೋಧೂಳಿ ಲಗ್ನದಲ್ಲಿ ತಿಮ್ಮನಬೋವಿ 
ಯಿಂದ ಕೋಟಿಕೊತ್ತಲ ಕಟ್ಟಿಸಿ ಬೆಟ್ಟದ ಮೇಲೆ 
ಗೋಪಾಲಕೃಷ್ಣ ಸ್ವಾವಿ ದೇವಸ್ಥಾನವನ್ನು ಕಟ್ಟಿಸಿ ಬೆಟ್ಟಕ್ಕೆ 
ಮದ್ದನಗಿರಿ ಎಂಬುದಾಗಿ ಹೆಸರು ಇಟ್ಟರು. ಮದ್ದಗಿರಿಗೆ 
ಬೈರೆಗೌಡನನ್ನು ಗೌಡನನ್ನಾಗಿ ನೇಮಕ ವಾಡಿದರು.ಪ್ಯಾಟಿ 
ಆಬಾದು ವರಾಡಿಸುವುದಕ್ಕೆ ಬಣಜಿಗ ಉಚ್ಚಣ 
ಯೊಂಬುವೆನಿಗೆ ಶೆಟ್ಟಿತನ ಕೊಟ್ಟರು. ಯಜವರಾನಿಕೆ 
ಶಾಂತಯ್ಯನಿಗೆ ನೇಮಕವಕಾಡಿಕೊಟ್ಟು ಪಟ್ಟಣದ ಶೆಟ್ಟಿತನ 
ಕಾಡಲಿಂಗಯ್ಯನಿಗೆ ಕೊಟ್ಟರು. 


ಪೂಜಾರ್ರು 
ತ ವೀರಣ್ಣ 
ಣ 


೨. ಬೆಟ್ಟದ ಕುಂಭಿ ಮೇಲೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ... ಸಾತಾಳದ ತಿಮ್ಮಯ್ಯ 


ಕುಂಬಾರ ಲಿಂಗ, ಸುಣ್ಣ 
ಕೆಲು ನಾಗ, ಠಳವಾರರ ರಂಗ, ತೋಟಿಗ ನರಸ, 
ಸಿಕ ತೋಟಿಗ ರಂಗ, ಅಗಸರ ವರಪ, 
ಛಲವಾದಿ ಕೊಂಡ, ಬಲಗೈ ರಂಗ, ಎಡಗ್ಗೆ ಮಲ್ಲ. 
ಮದ್ದಗಿರಿಯೆಲ್ಲಿದ್ದ ಒಕ್ಕಲು ಮನೆಗಳು : 
ಅರಮನೆ ೧, ದಳವಾಯಿ ದೊಡ್ಡನಂಜಪ್ಪನವರ ಮನೆ ೧, 


ಇತಿಹಾಸ ದರ್ಶನ 


ಗೋಸಲಚನ್ನಬಸಪ್ಪನವರ ಮಠ ೧, ಜಂಗಮರ ಮಠ ೩, 
ಬ್ರಾಹ್ಮಣರ ಮನೆ ೫೦, ಬಣಜಿಗರ ಮನೆ ೩೦, 
ಗಾಣಿಗರ ಮನೆ ೧೦, ಜೈನರ ಮನೆ ೫, ಕೋಮಟಿಗರ 
ಮನೆ ೧೦, ಹಂಡೆಕುರುಬರ ಮನೆ ೧೦, ಬೊಕ್ಕಸದ 
ಗೊಲ್ಲರ ಮನೆ ೧೦, ಕವಕ್ಮಾರರ ಮನೆ ೩, ಅಕ್ಕಸಾಲಿಗರ 


ಮನೆ ೫, ಕಂಚುಗಾರರ ಮನೆ ೫, ದೇವಾಂಗದವರ 
ಮೆನಿ ೨೦, ಸುಣ್ಣಕಲ್ಲಿನವರ ಮನೆ ೫, ರಜಪುತ್ರರ 


[321 ೨೪೯ 


ಮಳೆ ೧೦, ಮರಾಠಿಗರ ಮನೆ ೮, ನೊಣಬರ ಮನೆ ೧೦, 
ತುರುಕರ ಮನೆ ೨೦, ಬೇಡರ ಮನೆ ೫೦, ಕುಂಬಾರರ 
ಮನೆ ೫, ಕುರಂಬರ ಮನೆ ೧೫, ಅಳಿ ಕೈಕಾರರ ಮನೆ ೨೦, 
ಒಟ್ಟು ೩೬೦ ಮನೆಗಳು. ಸದರಿ ಮದ್ದಗಿರಿಯಲ್ಲಿ 
ಇರುವ ಶೆಟ್ಟಿತನ ಯಜವಠಾನ್‌-ಪುಟ ಣ್ಣ ಶೆಟ್ಟಿ ಚೆ 
ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಬಿಜವಾರದ 
ಹಿರೇಚಿಕ್ಕಪ್ಪಗೌಡರು ಸ್ವರ್ಗಸ್ಥರಾದರು. 


ಅವರ ನಂತರ ಅವರ ಮಕ್ಕಳು ಬಿಜವಾರದ ಹಿರೇ 
ವೀರಪ್ಪಗೌಡರು ಪಟ್ಟಾಭಿಷಕ್ತರಾದರು. ಮದ್ದಗಿರಿಗೆ 
ದಕ್ಷಿಣದಲ್ಲಿ ಒಂದು ಬೆಟ್ಟ ಇದ್ದು ಜಲಸಮೃದ್ಧಿಯಾಗಿ 
ಇದ್ದುದರಿಂದ ಬಹು ಸಂತೋಷವಾಗಿ, ತಿಮ್ಮನಬೋವಿ 
ಸ್ವರ್ಗಸ್ಥನಾಗಿದ್ದೆರಿಂದ ಅವನ ಮಗ ರಾಮನಬೋವಿ 
ಯಿಂದ ಬೆಟ್ಟದ ಮಗ್ಗುಲಲ್ಲಿ ಗ್ರಾಮವನ್ನು ಬೆಟ್ಟದ 
ಮೇಲೆ  ಕೋಟಿಕೊತ್ತಳಗಳನ್ನು ಶಾಲಿವಾಹನ ಶಕ 
ವರಂಷಂಗಳು ೧೫೩೫ನೇ ಆನಂದ ಸಂವತ್ಸರದ ವಕಾಘ 
ಶುದ್ಧ ೫ ಬುಧವಾರ ಮಧ್ಯಾನ್ಹ ಬೆಟ್ಟದ ಮೇಲೆ 
ಚನ್ನರಾಯಸ್ವಾವಿ ದೇವಸ್ಥಾನ ಕಟ್ಟಿಸಿ ದೇವರ ಪ್ರತಿಷ್ಠೆ 
ಯನ್ನು ಮಾಡಿಸಿದರು. ದೇವರ ಹೆಸರಿನಿಂದ ಗ್ರಾಮಕ್ಕೆ 
ಚನ್ನರಾಯದುರ್ಗ ಎಂದು ಹೆಸರು ಇಟ್ಟರು. 
ತರುವಾಯ ದಳವಾಯಿ ದೊಡ್ಡ ನಂಜಪ್ಪನವರು ಸ್ವರ್ಗಸ್ಥ 
ರಾದರು. ಇವರ ಮಕ್ಕಳು ದಳವಾಯಿ ಕೆಂಪನಂಜಪ್ಪ 
ವರು ಬಿಜವಾರದ ಹಿರೇವೀರಪ್ಪಗೌಡರ ಸನ್ನಿಧಾನಕ್ಕೆ 
ಬಂದು ಅರಿಕೆ ಮಾಡಿಕೊಂಡದ್ದು “ಮಾವಯ್ಯನವರೆ 
ನಾವು ಹೀಗೆ ಇರತಕ್ಕಂಥಾದ್ದು ಯುಕ್ತವಲ್ಲ. ನಮ್ಮಿಗೆ 
ಒಂದು ಗ್ರಾಮವನ್ನು ಕಟ್ಟಿಸಿಕೊಟ್ಟು ಬೇರೆ ಸ್ಥಳವನ್ನೂ 
ನೇಮಕ ಮಾಡಿಸಿಕೊಡಬೇಕೆ”ಂಬುದಾಗಿ ಅರಿಕೆ ವಕಾಡಿ 
ಕೊಂಡಿದ್ದರಿಂದ ರಾಮನಬೋವಿಯನ್ನು ಕರೆಸಿ ಕೋಟೆ 
ಕೊತ್ತಳ ಕಟ್ಟಿಸಿ ಗ್ರಾಮವನ್ನು ಆಬಾದು ಮಾಡಿಸಿ 
ಗ್ರಾಮಕ್ಕೆ "ಗರಣಿ' ಎಂದು ಹೆಸರನ್ನು ಇಟ್ಟರು. ಈ 
ಗ್ರಾಮಕ್ಕೆ ಏಳು ಹಳ್ಳಿಯನ್ನು ಜಹಗೀರಿ ಹಾಕಿಸಿ 
ಕೊಟ್ಟರು. 


ವಿಜಯನಗರದ ರಾಜರು ಬಿಜವಾರದ ಹಿರೇ 
ವೀರಪ್ಪಗೌಡರಿಗೆ ಮೂರಾವರ್ತಿ ಹೇಳಿ ಕಳುಹಿಸಿದರು. 
ನಿರೂಪವನ್ನು ಕಳುಹಿಸಿ ಬಾರದೇ ಹೋದುದರಿಂದ 
ಅಲ್ಲಿಂದ ಬಂದ ಊಳಿಗದವರನ್ನು ಇಮ್ಮುಖ ಮಾಡಿ ಕಳು 


೨೫೦ 


ಹಿಸಿದೆರು. ಆದ್ದರಿಂದ ವಿಜಯನಗರದ ರಾಜರು ಕೋಪಾ 
ರೂಢರಾಗಿ ೭೭ ಪಾಳೆಗಾರರ ಸಮೇತ ಬಂದು ಮದ್ದು 
ಗಿರಿಗೆ ಮುತ್ತಿಗೆ ಹಾಕಿ ಸಿದ್ಧಾಪುರದ ಕೆರೆವಳಗೆ ಪಚ್ಚಿಡೇರ 
ವನ್ನು ಹಾಕಿಸಿಕೊಂಡು ಇರುತ್ತಾ ಇರಲಾಗಿ ಮುಮ್ಮೂಡಿ 
ಬಿಜವಾರದ ಹಿರೇವೀರಪ್ಪಗೌಡರು ಶೀಲೆನಹಳ್ಳಿ ತೆಲಗು 
ಕಳ್ಳಭಂಟರನ್ನು ಕರಸಿ, 


ವಿಜಯನಗರದ ಮಹಾಸ್ವಾವಿಂಗಳನ್ನು ಮಂಚದೆ 
ಸಮೇತ ಎತ್ತಿಕೊಂಡು ಬಂದು ಮದ್ದಗಿರಿ ದುರ್ಗದ ಮೇಲೆ 
ತಂದು ಇಟ್ಟರೆ ಸರಿ ಇಲ್ಲದೆ ಹೋದರೆ ನಿಮ್ಮ ತಲೆಗಳನ್ನು 
ಒಡೆಸಿ ಚಾಂಡ್ಯಾಕ್ಕೆ ಕಟಿಸುತ್ತೇವೆ ಎಂಬುದಾಗಿ ಅಪ್ಪಣೆ 


ಕೊಡಲು ಆ ರಾತ್ರಿ ಕಳ್ಳಭಂಟರು ಜಯನಗರದ 

ಮಹಾರಾಜನನ್ನು ಮಂಚದ ಸಮೇತ ಎತ್ತಿಕೊಂಡು 

ಗೋಪಾಲಕೃಷ್ಣಸ್ಥಾವಿು ದೇವಸ್ಥಾನಕೆ ತಂದರು. 
ಣಾ rN 3 


ಮುಂಜಾನೆ ವಿಜಯನಗರದ ನರಪತಿಗಳು ಎದ್ದು ಆಶ್ಚರ್ಯ 
ಪಟ್ಟು ನೋಡಿ ಊಳಿಗದವರು, ಮೈಗಾವಲಿನವರು 
ಇಲ್ಲದೆ ಇರುವುದು ನೋಡಿ ಆಗ ಬಿಜವಾರದ ಹಿರೇ 
ವೀರಪ್ಪಗೌಡರು ಬಂದು ಶರಣಾಗತರಾಗಿ ನಾನು 
ಸನ್ನಿಧಾನ ಹೇಳಿ ಕಳುಹಿಸಿದರೂ ಬರಲಿಲ್ಲ ನನ್ನ ಮೇಲೆ 
ಪ್ರತ್ರವಾತ್ಸಲ್ಯವಿಟ್ಟು ಪೂರ್ವದಿಂದ ಕಾಪಾಡಿಕೊಂಡು 
ಬಂದ ಖಾವಂದವರು ೭೭ ಪಾಳೆಗಾರರು ನನ್ನ ಮೇಲೆ 
ಕ್ಷದ್ರದೂರನ್ನು ಹೇಳಿ ಮನಸ್ತಾಪ ಉಂಟುಮಾಡಿದ್ದರಿಂದ 
ನಾನು ರಾಜಧಾನಿಗೆ ಬರಲಿಲ್ಲ. ತಾವು ಮದ್ದ ಗಿರಿಗೆ 
ಮುತ್ತಿಗೆ ಹಾಕಿದ್ದು ಕೇಳಿ ನಿಮ್ಮ ಹತ್ತಿರ ಏಕಾಂತವಾಗಿ 
ಮಾತನಾಡಬೇಕು, ಅರಕೆ ಮಾಡಿಕೊಳ್ಳಬೇಕು ಎಂದು ಈ 
ವ್ಯವಸ್ಥೆ ಮಾಡಿದೆ ಎಂದು ಬೇಡಿಕೊಂಡರು. ನಾವು 
ಅಲ್ಲಿ ಇಲ್ಲದೆ ಇರುವುದು ನೋಡಿ ಊಳಿಗದವರು, ದಂಡು 
ಗಾಬರಿ ಆಗುವುದು ಬೇಡ ಎಂದು ನಿರೂಪವನ್ನು ಬರೆದು 
ದಂಡಿನಲ್ಲಿ ಇರುವ ದಳವಾಯಿ ರಾಮರಾಯರಿಗೆ ಕಳುಹಿಸಿ 
ಸಿಕೊಟ್ಟರು. ಎಲ್ಲರನ್ನು ಮದ್ದಗಿರಿಗೆ ಕರೆಸಿ ಕೋಟೆ 
ಕೊತ್ತಳಗಳನ್ನು ನೋಡಿ ಸಂತೋಷಪಟ್ಟಿರು. ಬಿಜ 
ವಾರದ ಹಿರೇವೀರಪ್ಪಗೌಡರು ಪರಾಕ್ರಮಕ್ಕೆ ವೆಂಚ್ಚಿ 
ಪಟ್ಟಾಭಿಷೇಕವನ್ನು ಮಾಡಿಸಿ ಸಕಲ ಬಹುಮಾನ ಬಿರುದು 
ಗಳನ್ನು ಕೊಟ್ಟು ಪುತ್ರ ಕಳತ್ರಯುಕ್ತವಾಗಿ ರಾಜ್ಯ ಪರಿ 
ಪಾಲನೆಯನ್ನು ವಾಡು ಎಂದು ಸರಕಾರದ ಪವುದಿ 
ಮದ್ದಗಿರಿ, ರಾಯದುರ್ಗ ಮಿಡಿಗೇಶಿ ಹ ೧೨,೦೦೦ 


ಇತಿಹಾಸ ದರ್ಶನ 


——— ಮ್‌ 
ಮಷಾ್‌ವಸಮುರ್ಯಾಷಾಾಾಗನವಲತಾನನಾನಾನಾ ಗಗ ಕಾಥಣಾಣಗಾಗಣದಾ ಗಾ ಕಾಣಾ ಷನನವ ಷಷ್ಟ ್ರಊಒ»ಫಂಐಅೂಉಔ 


ವರಹಕ್ಕೆ ಪವುದಿಕೊಟ್ಟು ದಳವಾಯ ಕೆಂಪನಂಜಪ್ಪ 
ನವರನ್ನು ಕರೆಸಿ ಶ್ರೀಮನ್ಮಹಾಸ್ವಾಮಿ ನರಪತಿಗಳಾದಂಥ 
ರಾಯರು ನೀನು ಅವರಿಗೆ ಯಾವ ಯಾವ ಗ್ರಾಮ 
ಕೊಟ್ಟಿದ್ದಿಯಾ ಎಂದು ಕೇಳಲು ಗುರುರಾಯಪುರ, 
ಸೋಮಪುರ, ಚನ್ನರಾಯದುರ್ಗ ಕಸಬೆ, ಮಲ್ಲೇಕಾವು, 
ಮಜರೆಗ್ರಾಮ, ದೊನ್ನಲವಿನ್ನೇಹಳ್ಳಿ, ಯಲೆಯೂರು, 
ಗರಣಿ ಗ್ರಾಮಗಳು ಕೊಟ್ಟಿದ್ದೇವೆ. 


ಮಹಾಸ್ವಾಮಿಗಳು ಕುದುರೆ, ಛತ್ರಿ, ಬಂಗಾರದ 
ಬಳೆ, ತೋಡಾ ಮೋಹನವಕಾಲೆ, ಪದಕ, ಕಂಠೀಸರ, 
ಗೋಧಿಸರಾ ಮೊದಲಾದವುಗಳನ್ನು ಅನೇಕ ವಸ್ತ್ರಗಳನ್ನು 
ಮಾಡಿಸಿಕೊಟ್ಟು ಏಳು ಹಳ್ಳಿ ಜಹಗೀರು ಅನುಭವಿಸಿ 
ಕೊಂಡು ಬರುವುದು....... ೭೭ ಪಾಳೆಗಾರರು ಸಹ 


ಇತಿಹಾಸ ದರ್ಶನ 


ಅಪ್ಪಣೆ ಕೊಟ್ಟರು. ಮಹಾಸ್ವಾಮಿಗಳನ್ನು “ತಿರುಮಲ 
ಬೋವಿ' ಅರಿಕೆ ಮಾಡಿಕೊಂಡದ್ದು. ನಾವು “ಮೂರು 
ತಲಾಂತ್ರದಿಂದ” ಬಹಳ ಕಾಮಗಾರಿ ವಕಾಡಿ ಇರುತ್ತೇವೆ. 
ನಮಗೆ ಅನ್ನಸಿದ್ಧಿ ಮಾಡಿಕೊಡಬೇಕು ಎಂದು ಬಹುತರ 
ಅರಿಕೆ ವಕಾಡಿಕೊಂಡದ್ದರಿಂದ ಎರಡು ಗ್ರಾಮಗಳು 
ಜಹಗೀರು, ಕುದುರೆಛತ್ರಿ, ಬಂಗಾರದ ಬಳೆ, ಮೋಹನ 
ಮಾಲೆ, ಪದಕ, ಕಂಠೀಸರ, ಗೋಧಿಸರ ಮೊದಲಾಗಿ 
ಅನೇಕ ವಸ್ತ್ರಗಳನ್ನು ಕೊಡಿಸಿಕೊಟ್ಟು ಸುಖದಿಂದ ಇರು 
ಎಂದು ಹೇಳಿ ೭೭ ಪಾಳೆಗಾರರ ಜೊತೆ ಚತುರಂಗಬಲ 
ಸಮೇತ ವಿಜಯನಗರಕ್ಕೆ ದಯವರಾಡಿಸಿದರು. 


“ಸಂಪೂರ್ಣ ವಾಂಂಗಳಮಹಾ ಶುಭಂ” 
[ಎಂದು ಬರಹ ಕೊನೆಗೊಳ್ಳು ತ್ವದೆ.] 


೨೫೧ 


